> ಕರ್ನಾಟಕ ವಿಧಾನ ಪರಿಷತ್ತು 


1: ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1031 (1244) 
ಥ್ರ ಸದಸ್ಯರ ಹೆಸರು ಶ್ರೀ ಎನ್‌.ಅಪ್ಲಾಜಗೌಡ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 
ಇ. ಉತ್ತರಿಸಬೇಕಾದ ದಿನಾಂಕ 17-03-2020. 
4. ಉತ್ತರಿಸುವ ಸಚಿವರು ಮಾನ್ಯ ನಗರಾಭವೃಧ್ಧಿ ಸಚಿವರು 

ಕಮ. 

ನ್‌ ಉತ್ತರ 

ಸಂಖ್ಯೆ ಪ್ರಶ್ನೆ - 

ಅ) ರಾಜ್ಯದಲ್ಲ ಜUIDFC ವತಿಯಂದ ಕೆಯುಐಡಿಎಫ್‌ಸಿ ವತಿಯಿಂದ ಏಷ್ಯನ್‌ ಅಭವ್ಯದ್ಧಿ 


ಅಸುಷ್ಠಾನಗೊಳಸಲಾಗುತ್ತಿರುವ 'ಜಲಶ್ರೀ' 
ಯೋಜನೆಯಡಿ 24೩7 ಸಮಯ 
ಕುಡಿಯುವ ನೀರು ಪೂರೈಕೆ 
ಯೋಜನೆಯಡಿ ಆಯ್ದೆಗೊಂಡಿರುವ 
ಪಟ್ಟಣ ಪ್ರದೇಶಗಳು ಯಾವುವು: ಮತ್ತು 
ಅವುಗಳ ಅನುಷ್ಠಾನಕ್ಕೆ ಹಂಚಿಕೆ 
ಮಾಡಲಾಗಿರುವ ಆರ್ಥಿಕ ನೆರವು ಎಷ್ಟು; 
(ಸಂಪೂರ್ಣ ಮಾಹಿತಿ ನೀಡುವುದು) 


ಬ್ಯಾಂಕ್‌ ಮತ್ತು ಅಮ್ಯತ್‌ ನೆರವಿನ ಕರ್ನಾಟಕ ಸಮಗ್ರ ನಗರ 
ನೀರು ನಿರ್ವಹಣಾ ಕಾರ್ಯಕ್ರಮದಡಿ (ಕ್ವಿಮಿಪ್‌) ರಾಜ್ಯದ 
ಆಯ್ದ 8 ಪಟ್ಟಣ/ನಗರ/ ಮಹಾನಗರ ಪಾಲಕೆಗಳಲ್ಲ 
ಒಳಚರಂಡಿ ಮತ್ತು ಕುಡಿಯುವ ಸೀರು ಸರಬರಾಜು 
ಕಾಮಗಾರಿಗಳನ್ನು ಅನುಷ್ಣಾನಗೊಳಸಲಾಗುತ್ತಿದೆ. ಕ್ವಿಮಿಪ್‌ 
ಕಾರ್ಯಕ್ರಮವನ್ನು 'ಜಲಸಿರಿ' ಎಂದು ಹೆಸರಿಡಲಾಗಿದೆ. 
ಕ್ವಿಮಿಪ್‌ ಕಾರ್ಯಕ್ರಮವನ್ನು 2 ಟ್ರಾಂಚ್‌ಗಳಾಗಿ 
ವಿಂಗಡಿಸಲಾಗಿದ್ದು, ಟ್ರಾಂಚ್‌-1 ರಲ್ಪ ದಾವಣಗೆರೆ, ಹರಿಹರ, 
ರಾಣಿಬೆನ್ನೂರು ಮತ್ತು ಬ್ಯಾಡಗಿ 4 ನಗರ ಸ್ಥಳೀಯ 
ಸಂಸ್ಥೆಗಳನ್ನು ಒಳಗೊಂಡಿರುತ್ತದೆ. 


ಟ್ರಾಂಚ್‌-೦ ರಲ್ಲ ಮಂಗಳೂರು, ಪುತ್ತೂರು, ಉಡುಪಿ 
ಮತ್ತು ಕುಂದಾಪುರ 4 ನಗರ ಸ್ಥಳೀಯ ಸಂಸ್ಥೆಗಳನ್ನು 
ಒಳಗೊಂಡಿರುತ್ತದೆ. 


ಸದರಿ ಕಾರ್ಯಕ್ರಮದಡಿಯಲ್ಲ 24೩7 ಸಮಯ 
ಕುಡಿಯುವ ನೀರು ಪೂರೈಕೆ ಯೋಜನೆಯಡಿ 
ಆಯ್ದೆಗೊಂಡಿರುವ ಪಟ್ಟಣ ಪ್ರದೇಶಗಳು ಮತ್ತು ಅವುಗಳ 
ಅನುಷ್ಠಾನಕ್ಕೆ ಹಂಚಿಕೆ ಮಾಡಲಾಗಿರುವ ಆರ್ಥಿಕ 
ನೆರವಿಸ/ವೆಚ್ಚದ ವಿವರ ಈ ಕೆಳಗಿನಂತಿದೆ: 
ಗುತ್ತಿಗೆಯ ಮೊತ್ತ 
-—(ಕಾರ್ಯಾಚರಣಿ 
ಈ ಟ್ರಾಂಚ್‌ ನಗರ/ಪಟ್ಟಣ ಹ 
ಹೊರತು ಪಡಿಸಿ) 
(ಕೋಟಗಳಲ್ಪ) 
11 ಲ್ರಾಂಚ್‌- | ದಾವಣಗೆರೆ 468.2ರ 
2 ಹರಿಹರ 45.6 
3 ಬ್ಯಾಡಗಿ 28.62 
4 | ರಾಣಿಬೆನ್ನೂರು 19.21 
5"] ಬ್ರಾಂಚ್‌-2' | ಮೆಂಗೆಳೊರು 587.67 
6 ಉಡುಪಿ 102.88 
7 ಪುತ್ತೂರು 71.5 
8 ಕುಂದಾಪುರ 23.10 
ಆ) | ಕ ಯೋಜನೆಗೆ ಸೇರ್ಪಡೆಯಾಗಿರುವ ಸದರಿ ಯೋಜನೆಯನ್ನು ಸಮರ್ರ ನೀರು ನಿರ್ವಹಣೆ 
ಪಟ್ಟಣ ಪ್ರದೇಶಗಳನ್ನು ಯಾವ | ಆಧಾರದ ಅನುಸಾರ ಅನುಪಷ್ಲಾನಗೊಳಸುತ್ತಿದ್ದು, 


ಮಾನದಂಡದ ಆಧಾರದ ಮೇಲೆ ಆಯ್ದೆ 
ಮಾಡಲಾಗಿದೆ; (ವಿವರ ಒದಗಿಸುವುದು) 


[ed ಹಿನ್ನಲೆಯಲ್ಲ ಟ್ರಾಂಚ್‌-1 ರಲ್ಪ 4ನಗರ/ಪಟ್ಟಣಗಳನ್ನು 
ತುಂಗಭದ್ರಾ ಜಲಾಯನಸಯಸನ ಪ್ರದೇಶದ ನಗರಗಳಾದ 
ದಾವಣಗೆರೆ, ಹರಿಹರ, ರಾಣಿಬೆನ್ನೂರು, ಖ್ಯಾಡಗಿಗಳನ್ನು 
ಆಯ್ದೆ ಮಾಡಿಕೊಳ್ಳಲಾಗಿದೆ. 


ಅಡಾ ರೀತಿ ಕರಾವೆಕ ಪ್ರದೇಶದ ನೆಗರಗಳಾದ 
ಮಂಗಳೂರು, ಹುತ್ತೂರು, ಉಡುಪಿ, ಕುಂದಾಪುರಣಗೆಳನ್ನು 
ಆಯ್ಕೆ ಮಾಡಲಾಗಿದೆ. (ಒಂದು ಮಾಟದ. 
ಲಕ್ಷಕ್ಷಿಂತ ಕಡಿಮೆ ಜನಸ ಸಂಖ್ಯೇಯ ಒಂದು ನಗರಸಭೆ. 
ಲಕ್ಷಕ್ಕಿಂತ ಹೆಚ್ಚಿನ ಜನಸಂಖ್ಯೆಯ ಒಂದು ನಗರಸಭೆ, ಒಂದು 
ಪುರಸಭೆ ” ಮಾದರಿಯಲ್ಲ) ಸರ್ಕಾರದ ಮಟ್ಟದಲ್ಲಿ 
ಚರ್ಚಿತವಾಗಿ ಅನುಮೋದನೆಗೊಂಡಿರುತ್ತದೆ. 


ಇ) 


ಕಾ ಯೋಜನೆಯಡಿ ಆಯ್ದೆ ಆಗಿರುವ 
ಪಟ್ಟಣ ಪ್ರದೇಶಗಳಲ್ಲಿ ಕಾಮಗಾರಿಗಳ 
ಅನುಷ್ಲಾನ ಯಾವ ಹಂತದಲ್ಲದೆ; 
(ಸಂಪೂರ್ಣ ಮಾಹಿತಿ ನೀಡುವುದು) 


ಕ ಯೋಜನೆಯಡಿ ಆಯ್ದೆ ಆಗಿರುವ ಪಟ್ಟಣ 
ಪ್ರದೇಶಗಳಲ್ಲಿ ಕಾಮಗಾರಿಗಳ ಅನುಷಾ ನದ ಸಂಪೂರ್ಣ 
ವಿವರಗಳನ್ನು ಅನುಬಂಧ-! ರಲ್ತಿ ನೀಡಲಾಗಿದೆ. 


ಈ) 


ಕ್‌ ಯೋಜನೆಯಡಿ ಆಯ್ದೆ ಮಾಡಿರುವ 
ಹಲವಾರು ಪಟ್ಟಣ ಪ್ರದೇಶಗಳು ಕೇಂದ್ರ 
ಸರ್ಕಾರದ "ಅಮೃತ್‌" ಯೋಜನೆಯಡಿ 
ಕುಡಿಯುವ ನೀರಿನ ವರ್ದನೆ 
ಕಾರ್ಯಕ್ರಮದಲ್ಲಿ ಕೈಗೊಂಡಿದ್ದು [od 
ಪಟ್ಟಣಗಳನ್ನು ಮತ್ತೊಮ್ಮೆ "ಜಲಶ್ರೀ' 
ol tin) ಸೇರಿಸುವುದು ಸರಿಯೇ: 
(ಸಂಪೂರ್ಣ ಮಾಹಿತಿ ನೀಡುವುದು) 


ನಕ ನರನನ &ಲಸಿರಿ' ಕಾರ್ಯಕ್ರಮದಲ್ಲಿ ಆಯ್ದೆ 
ಮಾಡಿರುವ ನಗರ/ಪಜ್ದಣಗಳಲ್ಲ ಕುಡಿಯುವ 
ನೀರು ಯೋಜನೆಗೆ ಕೊರತೆಯಾಗುವ ಹಣವನ್ನು 
ಅಮ್ಯತ್‌ ಕಾರ್ಯಕ್ರಮದಡಿಯಲ್ಲ ಪಡೆಯಲಾಗಿದ್ದು, 
ಅಮ್ಯತ್‌ ಸಹಯೋಗದೊಂದಿಗೆ ಜಲನಸಿರಿ ಯೋಜನೆಯಡಿ 
ಕುಡಿಯುವ ನೀರಿನ ಕಾಮಗಾರಿಗಳನ್ನು 
ಅನುಷ್ಣಾನಗೊಳಸಲಾಗುತ್ತಿದೆ. ಕಾಮಗಾರಿಗಳ ವಿವರ 
ಈ ಕೆಳಗಿನಂತಿದೆ: 


1. ದಾವಣಗೆರೆ ನಗರದಲ್ರ 24/7 ಕುಡಿಯುವ ನೀರಿನ 
ಕಾಮಗಾರಿಯನ್ನು (8 ವರ್ಷಗಳ ನಿರ್ವಹಣಿಯೊಂದಿಗೆ) 
ರೂ.677.೨6 ಕಸೀಟಗರಲ್ಲ ಅನುಷ್ಟಾ ಸ್ಲನಗೊಆಸಲಾಗುತ್ತಿದ್ದು 
ಇದರಲ್ಲ ರೂ.174.೨6 ಕೋಟಿಗಳನ್ನು ಅಮ್ಯತ್‌ 
ಯೋಜನೆಯಿಂದ ಒದಗಿಸಲಾಗಿದೆ. 


ಈ. ರಾಣಿಬೆನ್ನೂರು ನಗರದ್ಲ 24/7 ಕುಡಿಯುವ 


ನೀರಿನ ಕಾಮಗಾರಿಯನ್ನು (8 ವರ್ಷಗಳ 
ನಿರ್ವಹಣಿಯೊಂದಿಗೆ) ರೂ39.೦1 ಕೋಟಗಳಲ್ಲ 
ಅನುಷ್ಣಾನಗೊಳಸಲಾಗುತ್ತಿದ್ದು ಇದರಲ್ಲ ರೂ.96.36 
ಕೋಟಗಳನ್ನು ಅಮ್ಯತ್‌ ಯೋಜನೆಯಿಂದ 
ಒದಗಿಸಲಾಗಿದೆ. 

3. ರಾಣೆಬೆನ್ನೂರು ನಗರದಲ್ಲ ಗಂಗಾಜಲ ದೊಡ್ಡ 


ಕೆರೆಯ ಪುನರುಜ್ಛೀವನ ಕಾಮಗಾರಿಯನ್ನು ರೂ.2೨. 8ರ 
ಹೋಟಗಳಲ್ಲಿ ಏನುಷ್ಠಾನಗೊಳಸಲಾಗುತ್ತಿದ್ದು ಇದರಲ್ಲಿ 
ರೂ.19.87 ತೋಟಗಳನ್ನು ಅಮ್ಯತ್‌ ಯೋಜನೆಯಿಂದ 
ಒದಗಿಸಲಾಗಿದೆ. 


4. ಮಂಗಳೂರಿನಲ್ಲಿ ಸಗಟು ನೀರು ಸರಬರಾಜು 
ಅಭವೃದ್ಧಿ ಕಾಮಗಾರಿಯನ್ನು ರೂ.ಡರ.51 ಕೋಟಗಳಲ್ಲ 


ಅನುಷ್ಣಾನಗೊಳಸಲಾಗುತ್ತಿದ್ದು ಇದರಲ್ಲಿ ರೂ.32.51 
ಕೋಟಗಳನ್ನು ಅಮ್ಯತ್‌ "ಯೋಜನೆಯಿಂದ 
ಒದಗಿಸಲಾಗಿದೆ. 

‘sk ಉಡುಪಿ ಸಗರದಲ್ಲ ಸಗಟು ನೀರು ಸರಬರಾಜು 
ಅಭಿವೃದ್ಧಿ ಕಾಮಗಾರಿಯನ್ನು ರೂ.119.51 ಕೋಟಗಳಲ್ತಿ 
ಅನುಪ್ಲಾನಗೊಳಸಬಾಗುತಿದ್ದು' ಇದರಲ್ಲ ರೂ.122.5೦ 
ಕೋಟಗಳನ್ನು ಅಮ್ಯತ್‌ ಯೋಜನೆಯಿಂದ 


ಒದಗಿಸಲಾಗಿದೆ. 


hE ಇ ಕಾ ನಗರದಾ 247 ಕುಡಿಯುವ `ನೀರಿನ 
ಕಾಮಗಾರಿಯನ್ನು (8 ವರ್ಷಗಳ ನಿರ್ವಹಣಿಯೊಂದಿಗೆ) 
ರೂ.172.೨8 ಕೋಟಗಳಕಲ್ಲ ಅನುಷ್ಠಾನಗೊಆಸಲಾಗುತ್ತಿದ್ದು, 
ಇದರಲ್ಲಿ ರೂ.೨.೦3 ಕೋಟಗಳನ್ನು ಅಮೃತ್‌ 
ಯೋಜನೆಯಿಂದ ಒದಗಿಸಲಾಗಿದೆ. 


ಸದರಿ ನಗರಗಕಲ್ಲ ಶೇ 10೦ ರಷ್ಟು ನಳ 
ಸಂಪರ್ಕಗಳಲೊಂದಿಗೆ ೭24/7 ಕುಡಿಯುವ ನೀರು ಸರಬರಾಜು 
ಒದಗಿಸಲು ಉದ್ದೇಶಿಸಲಾಗಿದ್ದು, 3೦ ವರ್ಷದ ನೀರಿನ 
ಅಗತ್ಯಕ್ಷೆ ತಕ್ಕಂತೆ ವಿನ್ಯಾಸಗೊಳಆಸಲಾಗಿದ್ದು, ಜಲಸಿರಿ 
ಯೋಜನೆಯಡಿ ಅನುಷ್ಣಾನಗೊಳಸುತ್ತಿರುವ ಕಾಮಗಾರಿಗಳಗೆ 
ಕೊರತೆಯಾಗುವ ಹಣವನ್ನು ಸರಿದೂಗಿಸಲು ಅಮೃತ್‌ 
ಯೋಜನೆಯುಂದ ಒದಗಿಸಿದೆ. 


ಉ) | ಮುಂದುವರೆದ `ಒಲಶ್ರೀ'' ಯೋಜನೆ - ಜಲಸಿಕ ಯೋಜನೆಯು ''``'ಎಡಿಬ ನೆರವಿನ 
ಯಡಿಯಲ್ಲ ರಾಜ್ಯದಲ್ಲಿ ಪದೇ ಪದೇ ಕಾರ್ಯಕ್ರಮವಾಗಿದ್ದು, ಆಯ್ದ 8 ನಗರಗಳಲ್ತ 
ಬರಗಾಲಕ್ಷೆ ತುತ್ತಾಗುವ ಹಾಗೂ | ಕಾಮಗಾರಿಗಳನ್ನು ಅನುಷ್ಠಾನಗೊಆಸಲಾಗುತ್ತಿದೆ. 
ಭೂಮಿಯ ನೀರಿನ ಮಟ್ಟ ಕರಗುತ್ತಿರುವ 
ಜಲ್ಲೆಗಳಲ್ಲನ ಪಟ್ಟಣಗಳನ್ನು ಸೇರಿಸಲು 
ಸರ್ಕಾರ ಜಂತಿಸಿದಿಯೇ; ಹಾಗಿದ್ದಲ್ಲಿ. 
ಸಂಪೂರ್ಣ ಮಾಹಿತಿ ನೀಡುವುದು? 


ರಾಜ್ಯದಲ್ಲ ಪದೇ ಪದೇ ಬರಗಾಲಕ್ಕೆ ತುತ್ತಾಗುವ 
ಹಾಗೂ ಭೂಮಿಯ ನೀರಿನ ಮಟ್ಟ ಕರಗುತ್ತಿರುವ 
ಜಲ್ಲೆಗಳಲ್ಪ್ಲನ ಪಟ್ಟಣಗಳನ್ನು ಸೇರಿಸಲು ಪ್ರಸ್ತುತ ಯಾವುದೇ 
ಪ್ರಸ್ತಾವನೆಯು ಸರ್ಕಾರದ ಮುಂದಿರುವುದಿಲ್ಲ. ಈ 


ಕಡತ ಸಂಖ್ಯೆ: ನಅಇ 87 ಪಿ.ಆರ್‌.ಜೆ ೭2೦೭೦ 


'ಎಸೆಖಸವರಾಜ) 
ಗರಾಭವ್ಯದ್ಧಿ ಸಚಿವರು. 


